ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ 
ಮಾನ್ಯ ಸದಸ್ಯರ ಹೆಸರು 


ಶ್ರೀ ಸಿ.ಎಂ. ಇಬ್ರಾಹಿಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
24.12.2021 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು. 


ಉತ್ತರ 


ಉತರಿಸಬೇಕಾದ ದಿನಾ೦ಕ 
ಉತರಿಸುವ ಸಚಿವರು 


2019-20ನೇ ಸಾಲಿಗೆ ಮುಖ್ಯ ಮಂತ್ರಿಗಳ 
ಜನತಾ ದರ್ಶನದ ಮನವಿಗಳನ್ನು 
ಪರಿಗಣಿಸಿ, ಎಷ್ಟು ಗಂಗಾ ಕಲ್ಯಾಣ 


2019-20 ನೇ ಸಾಲಿಗೆ ಡಿ. ದೇವರಾಜ ಅರಸು 
ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಗಂಗಾ 
ಕಲ್ಯಾಣ ಯೋಜನೆಯಡಿ ಮಾನ್ಯ 
ಯೋಜನೆ ಸೌಲಭ್ಯ ನೀಡಲಾಗಿದೆ; ಮುಖ್ಯಮಂತ್ರಿಗಳ ಜನತಾ ದರ್ಶನ 
(ಸಂಪೂರ್ಣ ಜಿಲ್ಲಾವಾರು ಮಾಹಿತಿ ಮನವಿಗಳನ್ನು ಪರಿಗಣಿಸಿರುವ ವಿವರ ಈ 


ನೀಡುವುದು) ಕೆಳಕಂಡಂತಿದೆ. 


| ಪರಿಗಣಿಸಿರುವ ಮನವಿಗಳ ಸಂಖ್ಯೆ [89 
ಲಾಃ | 66 


ಜಿಲ್ಲಾ ವ್ಯವಸ್ಥಾಪಕರು ಫಲಾನುಭವಿಗಳ 
ಅರ್ಹತೆ ದೃಡೀಕರಿಸಿ ವರದಿ ನೀಡಿದ 
ಮೇರೆಗೆ ಮಂಜೂರಾತಿ ನೀಡಿದಸಂಖ್ಯ | 
ಫಲಾನುಭವಿಗಳ ಅರ್ಹತೆ ದೃಡೀಕರಿಸಿ | 23 
ವರದಿ ಬಾರದೆ ಇರುವ ಕಾರಣ 
ಮರಜೂರಾತಿ ನೀಡಲು ಬಾಕಿ ಇರುವ 
ಸಂಖ್ಯೆ ನ i 
| ಮಂಜೂರಾತಿ ನೀಡಿದ ಫಲಾನುಭವಿಗಳಿಗೆ | 40 
| ಕೊಳವೆ ಬಾವಿ ಕೊರೆಯಿಸಿ ಸೌಲಭ್ಯ 


ನೀಡಿರುವ ಸಂಖ್ಯೆ ME 


ಕೊಳವೆ ಬಾವಿ ಕೊರೆಯಿಸಲು ಬಾಕ [26 


ಜಿಲ್ಲಾವಾರು ಮಾಹಿತಿಯನ್ನು ಅನುಬ೦ಧ-1 


ರಲ್ಲಿ ನೀಡಲಾಗಿದೆ. 

| ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ 
ಅಭಿವೃದ್ದಿ ನಿಗಮ 
2019-20ನೇ ಸಾಲಿನಲ್ಲಿ ಮಾನ್ಯ 


ಮುಖ್ಯಮಂತಿಗಳ ಜನತಾ ದರ್ಶನದಿಂದ ಗಂಗಾ 
ಕಲ್ಯಾಣ ಯೋಜನೆಯಡಿ ಸೌಲಭ್ಯ ನೀಡುವಂತೆ 
ಕೋರಿ 05 ಅರ್ಜಿಗಳು ಸ್ನೀಕೃತವಾಗಿರುತ್ತವೆ. 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂ೦ಧ-1 
ರಲ್ಲಿ ನೀಡಲಾಗಿದೆ. 


